KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೧೦, ೨೦೦೯ (ಮಾರ್ಗಶಿರ ೧೯, ಶಕ ವರ್ಷ ೧೯೩೧) ಸಂಚಿಕೆ ೪೯ 
ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 306 ಸಅಸೇ 2009, ಬೆಂಗಳೂರು, ದಿನಾಂಕ:18ನೇ ನವೆಂಬರ್‌, 2009 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿರುವ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ. 14050-350-14400-400-16800-450-19500-525-22650- 
600-25050ರ ಅಧೀನ ಕಾರ್ಯದರ್ಶಿ ಹುದ್ದೆಗೆ ಕ.ನಾ.ಸೇ ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಿ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 




















ಕ್ರಸಂ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಸ್ವತಂತ್ರ ಪ್ರಭಾರದ ಮೇಲೆ ನೇಮಿಸಲಾದ ಹುದ್ದೆ:ಇಲಾಖೆ 
ನಿರ್ವಹಿಸುತ್ತಿರುವ ಸ್ಥಳ 
1 |ಶ್ರೀ ಎಸ್‌. ರೇಣುಕಾರಾಧ್ಯ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 
ನಗರಾಭಿವೃದ್ದಿ ಇಲಾಖೆ (ಬಿಬಿಎಂಪಿ ಮತ್ತು ಸಮನ್ವಯ)- ಶ್ರೀ ಎಸ್‌.ಎನ್‌. 
ಕೃಷ್ಣಕುಮಾರ್‌ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ 
2 ಶ್ರೀ ಅರ್ಥರ್‌ ಹ್ಯಾರಿ ಗೋನ್ಸಾಲ್ಟಿಸ್‌ ಮುಖ್ಯಮಂತ್ರಿಯವರ ಸಲಹೆಗಾರರು 
ಮುಖ್ಯಮಂತ್ರಿಯವರ ಸಲಹೆಗಾರರು (ನಗರಾಭಿವೃದ್ಧಿ ವಿಷಯಗಳು) ಇವರ ಆಪ್ತ ಕಾರ್ಯದರ್ಶಿ 
(ನಗರಾಭಿವೃದ್ಧಿ ವಿಷಯಗಳು) ಇವರ ಆಪ್ತ ಹುದ್ದೆಯಲ್ಲಿಯೇ ಮುಂದುವರೆಸಿದೆ. 
ಕಾರ್ಯದರ್ಶಿ 
3 |ಶೀ ಸಿ. ದೊಡ್ಡವೀರೇಗೌಡ ಉಪನಿರ್ದೇಶಕರು, ಕರ್ನಾಟಕ ಸಚಿವಾಲಯ ತರಬೇತಿ 
ಜಲಸಂಪನ್ಮೂಲ ಇಲಾಖೆ ಸಂಸ್ಥೆ-ಶ್ರೀ ಹೆಚ್‌.ಜಿ. ಲಕ್ಷ್ಮೀನಾರಾಯಣ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ 
4 (ಶ್ರೀ ಜೆ.ವಿ. ಚ೦ದ್ರಶೇಖರ್‌ ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಎಫ್‌.ಆರ್‌.ಸಿ)- 
ಸಿ.ಆ.ಸು.ಇ (ಸೇವಾ ನಿಯಮಗಳು) ಶ್ರೀ ಎಂ.ಮುನಿಪ್ರಸಾದ್‌ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆ 
ಟು 














(೮೮೯) 


೮೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೦೯ ಭಾಗ - ೨ 


ಶ್ರೀ ಎ. ಚನ್ನೇಗೌಡ ಅಧೀನ ಕಾರ್ಯದರ್ಶಿ, ವೆಚ್ಚ ಸುಧಾರಣಾ ಆಯೋಗ, 

ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ | ಆರ್ಥಿಕ ಇಲಾಖೆ ಹೊಸದಾಗಿ ಸೃಜಿಸಲಾದ ಹುದ್ದೆ. 

ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಮೇಲಿನ ಸ್ವತಂತ್ರ ಪ್ರಭಾರ ನೇಮಕಾತಿಯು ಈ ಕೆಳಕಂಡ ಷರತ್ತಿಗೆ ಒಳಪಟ್ಟಿರುತ್ತದೆ. 

ಅ) ಸದರಿ ಸ್ವತಂತ್ರ ಪ್ರಭಾರ ವ್ಯವಸ್ಥೆಯು ತಾತ್ಕಾಲಿಕ ಕ್ರಮವಾಗಿರುತ್ತದೆ. 

ಆ) ಸ್ವತಂತ್ರ ಪ್ರಭಾರದ ಅವಧಿಯನ್ನು ಪೂರ್ವಾನ್ವಯ ಬಡ್ತಿಗಾಗಲೀ ಅಥವಾ ಸ್ವತಂತ್ರ ಪ್ರಭಾರದಲ್ಲಿಟ್ಟ ದಿನಾಂಕದಿಂದ 
ಜ್ವೇಷ್ಟತೆಯ ಹಕ್ಕನ್ನು ಸಾಧಿಸಲಾಗಲೀ ಅವಕಾಶವಿರುವುದಿಲ್ಲ. 

ಇ) ನಿಯೋಜನೆ ಮೇಲಿರುವ ಅಧೀನ ಕಾರ್ಯದರ್ಶಿಗಳು ಸಚಿವಾಲಯದ ಸೇವೆಗೆ ಮರಳಿದಲ್ಲಿ ಸ್ವತಂತ್ರ ಪ್ರಭಾರ 
ವ್ಯವಸ್ಥೆಯಲ್ಲಿರುವ ಅಧಿಕಾರಿಗಳನ್ನು ಯಾವುದೇ ಸೂಚನೆ ನೀಡದೆ ಅವರ ಮೂಲ ಹುದ್ದೆಯಾದ ಶಾಖಾಧಿಕಾರಿ 
ಹುದ್ದೆಗೆ ಹಿಂತಿರುಗಿಸಲಾಗುವುದು. 

ಈ) ಈ ರೀತಿ ಕಾರ್ಯ ನಿರ್ವಹಿಸುವವರು ಕೆ.ಸಿ.ಎಸ್‌.ಆರ್ಸ್‌. ನಿಯಮ 68ರನ್ವಯ ಪ್ರಭಾರ ಭತ್ಯೆಯನ್ನು ಮಾತ್ರ 

ಕಾರ್ಯನಿರ್ವಹಿಸಿದ ಅವಧಿಗೆ ಪಡೆಯುತ್ತಾರೆ. 













ಭಾಗ-1 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಸರ್ಕಾರದ ಅಧೀನ ಕಾರ್ಯದರ್ಶಿಗಳನ್ನು ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ಜಾಗಗಳಿಗೆ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 









































ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ & ಇಲಾಖೆ 
1 | ಶ್ರೀ ಎಸ್‌.ಎನ್‌. ಕೃಷ್ಣಕುಮಾರ್‌ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು, ನ್ಯಾಯ 
ನಗರಾಭಿವೃದ್ಧಿ ಇಲಾಖೆ (ಬಿಬಿಎಂಪಿ ಮತ್ತು | ಮತ್ತು ಮಾನವ ಹಕ್ಕುಗಳ ಇಲಾಖೆ-ಶ್ರೀಮತಿ ಸುಧಾಬಾಯಿ 
ಸಮನ್ವಯ) ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆ. 
2 | ಶ್ರೀಮತಿ ಎನ್‌.ಆರ್‌. ಜಗನ್ಮಾತ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ- 
ಅರಣ್ಯ. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಜನಸ್ಪಂದನ)-ಶ್ರೀಮತಿ ಬಿ ಕಮಲಮ್ಮ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ. 
3 | ಶ್ರೀಮತಿ ಬಿ. ಕಮಲಮ್ಮ ಸರ್ಕಾರದ ಅಧೀನ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ 
ಸಿ.ಆ.ಸು.ಇಲಾಖೆ-(ಜನಸ್ಪಂದನ) ಕಲ್ಯಾಣ ಇಲಾಖೆ- ಶ್ರೀಮತಿ ಆರ್‌.ಎಂ. ಚಂದ್ರಮ್ಮ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ. 
4 ಶ್ರೀ ಕೆ. ಸುಬ್ಬಯ್ಯ ಅಧೀನ ಕಾರ್ಯದರ್ಶಿ, 3ನೇ ಹಣಕಾಸು ಆಯೋಗ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಶಿಫಾರಸ್ಸುಗಳ ಅನುಷ್ಠಾನಕ್ಕಾಗಿ ರಚಿಸಿರುವ ಕಾರ್ಯಪಡೆ- 
ಹೊಸದಾಗಿ ಸೃಜಿಸಲಾದ ಹುದ್ದೆ 
5 |ಶ್ರೀ ಬಿ. ಮನೋಹರ್‌, ಸರ್ಕಾರದ ಅಧೀನ ಕಾರ್ಯದರ್ಶಿ, ಅರಣ್ಯ, ಪರಿಸರ ಮತ್ತು 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಜೀವಿಶಾಸ್ತ್ರ ಇಲಾಖೆ- ಶ್ರೀಮತಿ ಎನ್‌.ಆರ್‌. ಜಗನ್ಮಾತ ಇವರ 
ವರ್ಗಾವಣೆಯಿಂದ ತೆರವಾದ ಹುದ್ದೆ. 
6 (ಶ್ರೀ ಹೆಚ್‌.ಆರ್‌. ನಾಗರಾಜ್‌ ಅಧೀನ ಕಾರ್ಯದರ್ಶಿ, ವಿಶ್ವವಿದ್ಯಾಲಯದ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಪುನರಾವಲೋಕನ ಆಯೋಗ, ಶಿಕ್ಷಣ ಇಲಾಖೆ ಹೊಸದಾಗಿ 
ಸೃಜಿಸಲಾದ ಹುದ್ದೆ 
7 | ಶ್ರೀಮತಿ ರುಕ್ಮಿಣಿ ದಿವಾಕರ್‌ ಅಧೀನ ಕಾರ್ಯದರ್ಶಿ, ಕರ್ನಾಟಕ ಕಾನೂನು ಆಯೋಗ- 
(ನೇಮಕಾತಿ ನಿರೀಕ್ಷಣೆಯಲ್ಲಿ) ಹೊಸದಾಗಿ ಸೃಜಿಸಲಾದ ಹುದ್ದೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 1606 ಎಂ.ಎಸ್‌. ಶಿವರಾಮ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೦೯ ೮೯೧ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 185 ಆಸೇವ 2009, ಬೆ೦ಗಳೂರು, ದಿನಾಂಕ:16ನೇ ನವೆಂಬರ್‌, 2009 
ಈ ಕೆಳಕಂಡ ಕೆ.ಎ.ಎಸ್‌ (ಸೂಪರ್‌ ಟೈಂ ಸ್ಕೇಲ್‌/ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ./ಿರಿಯ ಶ್ರೇಣಿ) ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 
ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ 





ತ್‌ 
ಕ್ರಸಂ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಶ್ರೀ/ಶ್ರೀಮತಿ 





ವಿ. ಶ್ರೀರಾಮರೆಡ್ಡಿ 
ಸೂಪರ್‌ ಟೈಂ ಸ್ಕೇಲ್‌, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ವ) 


ಅಪರ ನಿರ್ದೇಶಕರು (ಆಡಳಿತ), ಕೃಷಿ ಇಲಾಖೆ, ಬೆ೦ಗಳೂರು- 
ಖಾಲಿ ಹುದ್ದೆಗೆ 





ಅರೀಫುಲ್ಲಾ ಷರೀಫ್‌ 

ಆಯ್ಕೆ ಶ್ರೇಣಿ 

ಪಧಾನ ವ್ಯವಸ್ಥಾಪಕರು (ಆಡಳಿತ). 
ಕೆ.ಯು.ಐ.ಡಿ.ಎಫ್‌.ಸಿ., ಬೆಂಗಳೂರು 


ಕಾರ್ಯಕಾರಿ ನಿರ್ದೇಶಕರು, ವಿಭಾಗೀಯ ಕಛೇರಿ, 
ಕೆ.ಯು.ಐ.ಡಿ.ಎಫ್‌.ಸಿ. ಧಾರವಾಡ- ಹೊಸದಾಗಿ ಸೃಜಿಸಲಾದ 
ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶದಲ್ಲಿಯೇ ಮುಂದುವರಿಸಿದೆ. 





ಬಿ. ಸಿದ್ದಯ್ಯ, 
ಹಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ 


ದಾ 


ಕಾರ್ಯದರ್ಶಿ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿ, ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶಕ್ತೆ ನೀಡಿದೆ. 





ಟಿ.ಎಂ. ಪ್ರಭಾಕರ್‌, 

ಹಿರಿಯ ಶ್ರೇಣಿ 

ಉಪನಿವಾಸಿ ಆಯುಕ್ತರು, 
ಕರ್ನಾಟಕ ಭವನ, ನವದೆಹಲಿ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಉಡುಪಿ ಜಿಲ್ಲೆ. ಉಡುಪಿ -ಖಾಲಿ ಹುದ್ದೆಗೆ 





ಎಸ್‌.ಜಿ. ಪಾಟೀಲ್‌ 

ಹಿರಿಯ ಶ್ರೇಣಿ 

ಆಯುಕ್ತರು, ಬೆಳಗಾ೦ ಮಹಾನಗರ ಪಾಲಿಕೆ, 
ಬೆಳಗಾಂ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಬಾಗಲಕೋಟೆ- 
ಶ್ರೀ ಎ.ಪಿ. ಕೆರಪ್ಪನವರ್‌ ಇವರ ಸ್ಥಾನದಲ್ಲಿ 





ಎ.ಪಿ. ಕೆರಪ್ಪನವರ್‌, 

ಹಿರಿಯ ಶ್ರೇಣಿ 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ 
ಜಿಲ್ಲಾ ದಂಡಾಧಿಕಾರಿಗಳು, ಬಾಗಲಕೋಟೆ 


ಯೋಜನಾ ನಿರ್ದೇಶಕರು, 
ಕೆ.ಯು.ಐ.ಡಿ.ಎಫ್‌.ಸಿ., ಬೆಳಗಾ೦-ಖಾಲಿ ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 




















ಬಿ. ಶಿವಯ್ಯ, ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಹಾರಂಗಿ ನೀರಾವರಿ 
ಕಿರಿಯ ಶ್ರೇಣಿ ಯೋಜನೆ, ಹುಣಸೂರು, ಮೈಸೂರು ಜಿಲ್ಲೆ-ಖಾಲಿ ಹುದ್ದೆ. 
ನೇಮಕಾತಿ ನಿರೀಕ್ರಣೆಯಲ್ಲಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1609 ಎಚ್‌.ಆರ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 211 SFP 2009, Bangalore, Dated: 18" November, 2009 
The services of Sri C. Jayaram, IFS (KN-85), Chief Conservator of Forests & Registrar, Womens 


University, Bijapur are withdrawn from Education Department with immediate effect and his services are 


೮೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೦೯ ಭಾಗ - ೨ 





placed at the disposal of Infrastructure Development Department until further orders for being posted as 
Chief Conservator of Forests & Director, Projects, Bangalore Airport Rail Link Ltd., (BARL), Bangalore in 
the existing new vacancy. 
Government declare u/r 11 of IFS (Pay) Rules 2007, that the post of Chief Conservator of Forests 
& Director, Projects, Bangalore Airport Rail Link Ltd., (BARL), Bangalore is equivalent in status and 
responsibilities to the cadre post of Chief Conservator of Forests (Head Quarters), Bangalore as included 
in Scheduled in Schedule IIA. 
By Order and in the name of the Governor of Karnataka, 
ASHOK P. ATRE 
P.R. 1610 Under Secretary to Government, 
Department of Personnel and Administrative Reforms (Services-IV) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 50 ಪಿಎಂಎಸ್‌ 2008, ಬೆಂಗಳೂರು, ದಿನಾಂಕ:17ನೇ ನವೆಂಬರ್‌, 2009 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ ಕಲಂ 7ರ (ಕೇಂದ್ರ ಕಾಯ್ದೆ ಎಕ್ಸ್‌ ವಿ-1872) ಅನ್ವಯ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ರಾನ್ಸ ವಾಸಂತಿ. ಡಿ.ಎಲ್‌. ಪೂಂಡಿ ಅಣ್ಕೆ ಇಲ್ಲಾಮ್‌, 468, 8ನೇ 
ಮುಖ್ಯ ರಸ್ತೆ, 3ನೇ ಕ್ರಾಸ್‌, ವಿಜಯನಗರ, ಬೆ೦ಗಳೂರು-560 040 ಇವರನ್ನು ಮೇಲಿನ ಕಾಯ್ದೆಯಡಿ ಕಾರ್ಯ ನಿರ್ವಹಿಸಲು 
ಕ್ರಿಶ್ಚಿಯನ್‌ ಜನಾ೦ಗದ ವಿವಾಹ ನೊಂದಣಾಧಿಕಾರಿಯನ್ನಾಗಿ ಬೆ೦ಗಳೂರು ಜಿಲ್ಲೆಯ ಆಡಳಿತ ವ್ಯಾಪ್ತಿಗೆ ಮಾತ್ರ ಸೀಮಿತಗೊಳಿಸಿ 
ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1613 ಆಲಿಸ್‌ ಗೊನ್ನಾಲ್ವಿಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 465 ಎನ್‌ಸೀಇ 2009, ಬೆಂಗಳೂರು, ದಿನಾಂಕ:16ನೇ ನವೆಂಬರ್‌, 2009 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆಡಿಪಿಎಆರ್‌ 195 ಎಸ್‌ಎಫ್‌ಪಿ 2009 
ದಿನಾಂಕ:6.11.2009ರಲ್ಲಿ ಶ್ರೀ ಜಿ.ಎಸ್‌. ಕರಿಯಪ್ಪ ಭಾ.ಅ.ಸೇ. (ಕೆಎನ್‌-92), ಅರಣ್ಯ ಸಂರಕ್ಷಣಾಧಿಕಾರಿ ಇವರ ಸೇವೆಯನ್ನು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಲ್ಲಿ ಖಾಲಿ ಇರುವ ಜನರಲ್‌ ಮ್ಯಾನೇಜರ್‌ ಹುದ್ದೆಗೆ 
ನೇಮಿಸಲು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. ಆದುದರಿಂದ ಶ್ರೀ ಜಿ.ಎಸ್‌. ಕರಿಯಪ್ಪ ಭಾ.ಅ.ಸೇ. (ಕೆಎನ್‌-92) 
ಇವರನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದಲ್ಲಿ ಖಾಲಿ ಇರುವ ಜನರಲ್‌ ಮ್ಯಾನೇಜರ್‌ 
ಹುದ್ದೆಗೆ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1614 ಎಸ್‌.ಜೆ. ಸಂಪತ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ ಸಂಖ್ಯೆ: ಸಿಆಸುಇ 306 ಸಅಸೇ 2009, ಬೆಂಗಳೂರು, ದಿನಾಂಕ:20ನೇ ನವೆಂಬರ್‌, 2009 
ಕರ್ನಾಟಕ ಸರ್ಕಾರ ಸಚಿವಾಲಯದ ಶಾಖಾಧಿಕಾರಿಗಳಿಗೆ ಅಧೀನ ಕಾರ್ಯದರ್ಶಿ ಹುದ್ದೆಯಲ್ಲಿ ಕರ್ನಾಟಕ ನಾಗರೀಕ 
ಸೇವಾ ನಿಯಮ 32 ರಡಿ ಸ್ಪತಂತ ಪ್ರಭಾರದಲ್ಲಿರಿಸಿ ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ:ಸಿಆಸುಇ 306 ಸಅಸೇ 2009, 


ಇರು ಲು 


ದಿನಾ೦ಕ:18.11.2009ರ ಕ್ರಮ ಸಂಖ್ಯೆ (2)ರಲ್ಲಿರುವ ನಮೂದುಗಳನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೦೯ ೮೯೩ 


ಕ್ರಸಂ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ಸ್ವತಂತ್ರ ಪ್ರಭಾರದ ಮೇಲೆ ನೇಮಿಸಲಾದ ಹುದ್ದೆ/ಇಲಾಖೆ 
ನಿರ್ವಹಿಸುತ್ತಿರುವ ಸ್ಥಳ 

















1 |ಶ್ರೀ ಆರ್ಥರ್‌ ಹ್ಯಾರಿ ಗೋನ್ಲಾಲ್ವಿಸ್‌, ಮುಖ್ಯಮಂತ್ರಿಯವರ ಸಲಹೆಗಾರರು (ನಗರಾಭಿವೃದ್ಧಿ 
ಅಪರ ಮುಖ್ಯ ಕಾರ್ಯದರ್ಶಿಯವರ ವಿಷಯಗಳು)-ಇವರ ಆಪ್ತ ಕಾರ್ಯದರ್ಶಿ ಹುದ್ದೆಗೆ 
ಆಪಶಾಖೆ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1615 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಲಾ 122 ಎಲ್‌ಎಜಿ 2009, ಬೆಂಗಳೂರು, ದಿನಾಂಕ:16ನೇ ನವೆಂಬರ್‌, 2009 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 1977ರ ನಿಯಮ 5(4)ರನ್ವಯ ಶ್ರೀ ಕೆ. 
ದಯಾನಂದ್‌, ಅಪರ ಸರ್ಕಾರಿ ವಕೀಲರು, ಉಡುಪಿ, ಇವರ ಅವಧಿ ಮುಕಾಯವಾಗಿರುವುದರಿಂದ ಈ ಕೂಡಲೇ ಜಾರಿಗೆ 
ಬರುವಂತೆ ಸದರಿ ಹುದ್ದೆಯ ಕರ್ತವ್ಯಗಳನ್ನು ಜಿಲ್ಲಾ ಸರ್ಕಾರಿ ವಕೀಲರು, ಉಡುಪಿ ಇವರಿಗೆ ವಹಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1616 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ಲಾ 42 ಹೆಚ್‌ಆರ್‌ಸಿ 2008(2), ಬೆಂಗಳೂರು, ದಿನಾಂಕ:18ನೇ ನವೆಂಬರ್‌, 2009 
ಶ್ರೀ ಇ. ಶಿವಾನಂದ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
(ಆಡಳಿತ-1) ಇವರನ್ನು ಪ್ರಸ್ತುತ ಕರ್ನಾಟಕ ಕಾನೂನು ಆಯೋಗದ ಮುಖ್ಯ ಆಡಳಿತಾಧಿಕಾರಿ ಹುದ್ದೆಯ ಪ್ರಭಾರದಲ್ಲಿರುವ ಶ್ರೀ 
ಮುಜೀಬ್‌ ಅಹಮ್ಮದ್‌, ಕೆ.ಎ.ಎಸ್‌. ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ 
ಹೆಚ್ಚುವರಿ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1617 ಕೆ.ಜಿ.ವಿ. ಮೂರ್ತಿ 
ಸರ್ಕಾರದ ಅಪರ ಕಾರ್ಯದರ್ಶಿ , 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
(ಅ೦ತರ-ರಾಜ್ಯ ಜಲ ವಿವಾದ) 
ಅಧಿಸೂಚನೆ 
ಸಂಖ್ಯೆ: ಲಾ 61 ಎಲ್‌ಎಜಿ 2009, ಬೆಂಗಳೂರು, ದಿನಾಂಕ:19ನೇ ನವೆಂಬರ್‌, 2009 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತುಗಳು) ನಿಯಮಗಳ 1977ರ ನಿಯಮ 5(2)ರಲ್ಲಿ 
ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಶ್ರೀ ಎಸ್‌.ಬಿ. ಯಲ್ಲಾರೆಡ್ಡಿ, ಅಪರ ಸರ್ಕಾರಿ ವಕೀಲರು, ಸವದತ್ತಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ 
ಇವರನ್ನು ಸದರಿ ಹುದ್ದೆಯ ಕರ್ತವ್ಯಗಳಿಂದ ವಿಮುಕ್ತಿಗೊಳಿಸಿ ನಿಯಮ 26(3)ರ ಮೇರೆಗೆ ಹುದ್ದೆಯ ಪ್ರಭಾರವನ್ನು 
ವಹಿಸಿಕೊಳ್ಳುವ ದಿನಾಂಕದಿಂದ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ಶ್ರೀ ಚನ್ನಗೌಡ ದೊಡ್ಡಗೌಡ್ರು ಇವರನ್ನು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲ್ಲೂಕಿನ ಅಪರ ಸರ್ಕಾರಿ 
ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 
ಶ್ರೀ ಎಸ್‌.ಬಿ. ಯಲ್ಲಾರೆಡ್ಡಿ, ಇವರಿಗೆ ನಿಯಮ 5(6)ರನ್ವಯ ಒಂದು ತಿಂಗಳ ಹೆಚ್ಚುವರಿ ರಿಟೈನರ್‌ ಫೀ ಪಾವತಿಸಲು 
ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1618 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೦೯ ಭಾಗ - ೨ 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 100 ಹೊಸಿಲಿ 2009, ಬೆಂಗಳೂರು, ದಿನಾಂಕ:23ನೇ ನವೆಂಬರ್‌, 2009 
ರಾಜ್ಯ ಪೊಲೀಸ್‌ ಇಲಾಖೆಯ ಈ ಕೆಳಕಂಡ ಸಹಾಯಕ ಆಡಳಿತಾಧಿಕಾರಿಗಳ ವೃಂದದ ಅಧಿಕಾರಿಗಳನ್ನು ಅವರ 
ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸ್ವಂತ ಕೋರಿಕೆಯ ಮೇರೆಗೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಪರಸರ ವರ್ಗಾಯಿಸಿ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 


























ಕ್ರಸಂ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ವರ್ಗಾವಣೆಯ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 
ಶ್ರೀಯುತರು 

1 ವಿ. ತಿಮ್ಮಯ್ಯ ಸಹಾಯಕ ಆಡಳಿತಾಧಿಕಾರಿ, ಡಿ.ಸಿ.ಪಿ. ದಕ್ಷಿಣ ವಿಭಾಗ, 
ಸಹಾಯಕ ಆಡಳಿತಾಧಿಕಾರಿ, ಡಿ.ಪಿ.ಓ ಧಾರವಾಡ ಬೆಂಗಳೂರು-ಶೀ ಎನ್‌.ಬಿ. ಚಿಕೋರ್ಡೆ ಇವರ ಸ್ಥಾನದಲ್ಲಿ 

2 ಎನ್‌.ಬಿ. ಚಿಕೋರ್ಡೆ ಸಹಾಯಕ ಆಡಳಿತಾಧಿಕಾರಿ, ಡಿ.ಪ.ಓ. ಧಾರವಾಡ-ಶ್ರೀ ವಿ. 
ಸಹಾಯಕ ಆಡಳಿತಾಧಿಕಾರಿ, ತಿಮ್ಮಯ್ಯ ಇವರ ಸ್ಥಾನದಲ್ಲಿ 
ಡಿ.ಸಿ.ಪಿ. ದಕ್ಷಿಣ ವಿಭಾಗ, ಬೆಂಗಳೂರು 





ವರ್ಗಾವಣೆಯನ್ನು ಸ್ವಂತ ಕೋರಿಕೆಯನ್ವಯ ಜಾರಿಗೊಳಿಸಿದ್ದು, ಇವರು ವರ್ಗಾವಣೆ ಭತ್ಯೆ TA-DAN 
ಅರ್ಹರಿರುವುದಿಲ್ಲ. ಈ ಅಧಿಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಯವರ ಸಂಖ್ಯೆಪಿಎಸ್‌ಸಿಎಂ/ಎಫ್‌-4109/2009 
ದಿನಾ೦ಕ:25.7.2009ರನ್ವಯ ಅನುಮೋದಿಸಿದಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1619 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 208 SPS 2009, Bangalore, Dated: 24" November, 2009 
Shri Vikash Kumar Vikash, IPS (KN-2004), Superintendent of Police, Haveri District is transferred 
with immediate effect and posted until further orders as Superintendent of Police, Internal Security 
Division, Bangalore in the existing vacancy. 
By Order and in the name of the Governor of Karnataka, 
ASHOK P. ATRE 
P.R. 1620 Under Secretary to Government, 
Department of Personnel and Administrative Reforms (Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 153 ಎಸ್‌ಎಂಇ 2009, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2009 
ಶ್ರೀಮತಿ ಸಂಧ್ಯಾ ವೇಣುಗೋಪಾಲ ಶರ್ಮ, ಭಾ.ಆ.ಸೇ. ಸರ್ಕಾರದ ಅಪರ ಕಾರ್ಯದರ್ಶಿ ಮತ್ತು ಪದನಿಮಿತ್ತ ರಾಜ್ಯ 
ಯೋಜನಾ ನಿರ್ದೇಶಕರು, ಸರ್ವ ಶಿಕ್ಷಣ ಅಭಿಯಾನ, ಬೆಂಗಳೂರು ರವರಿಗೆ ದಿನಾಂಕ: 21.12.2009 ರಿಂದ 2.1.2010 
ರವರೆವಿಗೆ (ಉದಿಸೇ) ಒಟ್ಟು 13 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 
ಶ್ರೀಮತಿ ಸಂಧ್ಯಾ ವೇಣುಗೋಪಾಲ ಶರ್ಮ, ಭಾ.ಆ.ಸೇ. ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಅಪರ 
ಕಾರ್ಯದರ್ಶಿ ಮತ್ತು ಪದನಿಮಿತ್ತ ರಾಜ್ಯ ಯೋಜನಾ ನಿರ್ದೇಶಕರು, ಸರ್ವ ಶಿಕ್ಷಣ ಅಭಿಯಾನ, ಬೆಂಗಳೂರು ಈ 
ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1621 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೦೯ ರ್ಲ೫ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 221 SFP 2009, Bangalore, Dated: 23" November, 2009 
Sri T. Heeralal IFS (KN-2002), Deputy Conservator of Forests, Territorial Division, Davangere is 
transferred with immediate effect and he is posted until further orders as Deputy Conservator of Forests, 
Sagar Division, Sagar in the existing vacancy. 
By Order and in the name of the Governor of Karnataka, 
ASHOK P. ATRE 
P.R. 1622 Under Secretary to Government, 
Department of Personnel and Administrative Reforms (Services-IV) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಸಿಆಸುಇ 306 ಸಅಸೇ 2009(1), ಬೆಂಗಳೂರು, ದಿನಾಂಕ: 21ನೇ ನವೆಂಬರ್‌, 2009 
ಉಪಕಾರ್ಯದರ್ಶಿಗಳ ವರ್ಗಾವಣೆಗೆ ಸಂಬಂಧಿಸಿದಂತೆ ಹೊರಡಿಸಿದ ಅಧಿಸೂಚನೆ ಸಂಖ್ಯೆ ಸಿಆಸುಇ 306 ಸಅಸೇ 
2009 (0, ದಿನಾಂಕ:18.11.2009ರಲ್ಲಿ ಶ್ರೀ ಟಿ.ಬಿ. ರೇಣುಕಾಪ್ರಸಾದ್‌, ಸರ್ಕಾರದ ಉಪಕಾರ್ಯದರ್ಶಿ, ಇವರನ್ನು 
ಉಪಕಾರ್ಯದರ್ಶಿ, ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು)- 
ಡಾ॥ ಮಾಸೂದ್‌ ಷರೀಫ್‌ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಎಂಬುದರ ಬದಲಾಗಿ ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ ಯೋಜನಾ ಸಮನ್ವಯಾಧಿಕಾರಿ, ಬಿ.ಎಂ.ಐ.ಸಿ.ಪಿ. ಈ ಹುದ್ದೆಗೆ 
ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1623 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ರ 211 ಕೆಎಂಯು 2009, ಬೆಂಗಳೂರು, ದಿನಾಂಕ: 18ನೇ ನವೆಂಬರ್‌, 2009 
ಡಾ: ಜಗದೀಶ್‌ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌-1, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ 
ನಿಯಮಿತ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರನ್ನು ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರ ನಿಯಮ 1((0(ಬಿ) ॥ ರನ್ವಯ ದಿನಾಂಕ:17.10.2008ರಿಂದ ಜಾರಿಗೆ ಬರುವಂತೆ ಪ್ರಾಚ್ಯವಸ್ತು 
ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ, ವೆಂಕಟಪ್ಪ ಚಿತ್ರಶಾಲೆ ಕಟ್ಟಡ, ಕಸ್ತೂರ್‌ ಬಾ ರಸ್ತೆ ಬೆ೦ಗಳೂರು ಇಲ್ಲಿ ವೇತನ 
ಶ್ರೇಣಿ ರೂ. 14050-25050 ರಲ್ಲಿ ಸೃಜಿಸಲಾಗಿರುವ ಪುರಾತತ್ವ ಸಂರಕ್ಷಣಾ ಇಂಜಿನಿಯರ್‌ ಹುದ್ದೆಗೆ ಒಂದು ವರ್ಷದ 
ಅವಧಿಯವರೆಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿರುವುದನ್ನು ದಿನಾಂಕ:31.3.2010 ರವರೆಗೆ ಮುಂದುವರಿಸಿ 
ಆದೇಶಿಸಲಾಗಿದೆ. 
ಎಂ.ಕೆ. ಭರ್ಮರಾಜಪ್ಪ 
ಪಿ.ಆರ್‌. 1624 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆ 
(ಆಡಳಿತ ಕನ್ನಡ) 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಣ 37 ಇಟಿಎಕ್ಸ್‌ 2008, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌, 2009 
ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ಉದ್ಯೋಗ ವಿಭಾಗದ ಶ್ರೀ ಎಂ.ಬಿ. ನಂಜುಂಡಯ್ಯ, ನಿವೃತ್ತ ಉದ್ಯೋಗಾಧಿಕಾರಿ 
ಇವರಿಗೆ ದಿನಾಂಕ:31.3.2000 ರಿಂದ ಅನ್ವಯವಾಗುವಂತೆ ಸಹಾಯಕ ನಿರ್ದೇಶಕರು ಹುದ್ದೆಗೆ ವೇತನ ಶ್ರೇಣಿ ರೂ. 7400- 


ಲ್ರ೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೧೦, ೨೦೦೯ ಭಾಗ - ೨ 





13120ರಲ್ಲಿ ಕರ್ನಾಟಕ ನಾಗರೀಕ ಸೇವೆಗಳು (ಆರ್‌.ಪಿ.ಪಿ.ಪಿ) ನಿಯಮಗಳು 1973ರ ಅಧಿನಿಯಮ 4(3)ರನ್ವಯ 
ಪೂರ್ವಾನ್ವಯ ಮುಂಬಡ್ತಿಯನ್ನು ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1625 ಎ.ಎಸ್‌. ವಿಶ್ವೇಶ್ವರಯ್ಯ 
ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ) 
ಸಾರಿಗೆ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಸಾರಿಇ 263 ಸಾಇಸೇ 2004, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌, 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಾರಿಇ 263 ಸಾಇಸೇ 2004 ದಿನಾ೦ಕ:17.7.2009 ರ ಕ್ರಮಸಂಖ್ಯೆ 34,35,36,37,38 
ಮತ್ತು 39 ರಲ್ಲಿರುವ ಈ ಕೆಳಕಂಡ ಅಧಿಕಾರಿಗಳ ಹೆಸರುಗಳ ಮುಂದೆ ನಮೂದಿಸಿರುವ ಸ್ಥಾನಪನ್ನ 105 ಮೇರೆಗೆ 
ನಿಯುತಗೊಳಿಸಿದ ದಿನಾಂಕ:”15.6.1998” ಎಂಬುದನ್ನು ದಿನಾ೦ಕ:”3.6.2002” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು 
1) ಶ್ರೀ ಗುರುಮೂರ್ತಿ ಜಿ.ಎಸ್‌. 2) ಶ್ರೀ ಪುಟ್ಟ ಸಿ.ಬಿ. 3) ಶ್ರೀ ವಾಸುದೇವ, ಜೆ 4) ಶ್ರೀ ಹೆಗ್ಗಡೆ ಜಿ.ಎಸ್‌. 
5) ಶ್ರೀ ಬಣಕಾರ್‌ ಎನ್‌.ಜೆ. 6) ಶ್ರೀ ನೇಫಾನಂ೦ದ ಬಿ.ಕೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1626 ಕೆ.ಎಸ್‌. ಶ್ರೀಧರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಾರಿಗೆ ಇಲಾಖೆ 
HIGH COURT OF KARNATAKA 
NOTIFICATION 
GOB(I) 353/2009, Bangalore, Dated: 20" November, 2009 
Sri Umesh M. Adiga, Presiding Officer, Fast Track Court, Athani, is granted Earned leave for 06 
days from 14.9.2009 to 19.9.2009 (bdi), with permission to prefix and suffix the General Holidays on 12", 
13" 20" and 21° of September 2009 on Private Affairs. 
The Presiding Officer, Fast Track Court, Chikodi, has been placed in additional charge of the 
Fast Track Court, Athani, during the above leave period, 
Sri Umesh M. Adiga, Presiding Officer, Fast Track Court, Athani, is re-posted to the same post on 
expiry of leave. 
By Order of the High Court 
P.R. 1627 Deputy Registrar 
HIGH COURT OF KARNATAKA 
NOTIFICATION 
GOB(I) 212/2009, Bangalore, Dated: 20" November, 2009 
Sri S.S. Balloli, Presiding Officer, Fast Track-1, Dharwad, is granted Earned leave for 10 days 
from 1.9.2009 to 10.9.2009 (bdi) on private Affairs. 
The Presiding Officer, Fast Track Court-lll, Dharwad, has been placed in additional charge of the 
Fast Track Court-l, Dharwad, during the above leave period. 
Sri S.S. Balloli, Presiding officer, Fast Track-l, Dharwad, is re-posted to the same post on expiry 
of leave. 
By Order of the High Court 
P.R. 1628 Deputy Registrar 


